ಸಮಾಜೋ-ಭಾವನಾತ್ಮಕ ಬೆಂಬಲ ಕಾರ್ಯಕ್ರಮಗಳ ಅನುಷ್ಠಾನ 


ನಿರ್ಮಲಾ ಡಿ. 


ಸಮಾಜೋ-ಭಾವನಾತ್ಯಕ ಕಅಕಾ (Socio-emotional 
Leaming -SEL) ಪ್ರಕ್ರಿಯೆಯ ಮೂಲಕ ಎಲ್ಲ ಚಿಕ್ಕ ಮಕ್ಕಳು 
ಮತ್ತು ವಯಸ್ಥರು ಜ್ಞಾನವನ್ನು ಸಂಪಾದಿಸಲು ಮತ್ತು 
ಅಳವಡಿಸಿಕೊಳ್ಳಲು. ಆರೋಗ್ಯಪೂರ್ಣವಾದ ನಡವಳಕೆಗಳನ್ನು 
ಬೆಳೆಸಿಕೊಳ್ಳಲು, ಭಾವನೆಗಳನ್ನು ನಿಯಂತ್ರಿಸಲು ಮತ್ತು ಇತರರ 
ಬಗ್ಗೆ ಸಹಾನುಭೂತಿಯನ್ನು ತೋರಿಸಲು, ಪೂರಕವಾದ 
ಸಂಬಂಧಗಳನ್ನು ಕಾಯ್ದುಕೊಳ್ಳಲು ಹಾಗೂ ಜವಾಬ್ದಾರಿಯುತ 
ಮತ್ತು ಜಿಂತನಾಶೀಲವಾದ ನಿರ್ಧಾರಗಳನ್ನು ಕೈಗೊಳ್ಳಲು 
ಸಾಧ್ಯವಾಗುತ್ತದೆ. ಈ ಫಅತಾಂಶವನ್ನು ಸಾಧಿಸಲು ಶಿಕ್ಷಕರ 
ಸಾಮಾಜಕ ಮತ್ತು ಭಾವನಾತ್ಮಕ ಹಿನ್ನೆಲೆಯನ್ನು ಅರ್ಥ 
ಮಾಡಿಕೊಳ್ಳುವುದು ಮುಖ್ಯ. ಜೊತೆಗೆ ಮಕ್ಕಳ ಕಲಅಕಾ 
ಪ್ರಕ್ರಿಯೆಯಲ್ಲ ಮತ್ತು ಪ್ರಾಥಮಿಕವಾಗಿ ಮಕ್ಕಳನ್ನು ಇನ್ನಷ್ಟು 
ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಇವೆಲ್ಲ ಎಷ್ಟು ಮುಖ್ಯ 
ಎಂಬುದರ ಬಧ್ಣೆ ಅವರಿಗೂ ಅರಿವು ಮೂಡಿಸಬೇಕಾಗುತ್ತದೆ. 
ಇದರಲ್ಲ ಮಕ್ಕಳ ಕಲಅಕೆಯ ಮೇಲೆ ಪರಿಣಾಮ ಜೀರುವ ಅವರ 
ಕುಟುಂಬ ಹಾಗೂ ಸಾಮಾಜಕ ಹಿನ್ನೆಲೆ ಕೂಡ ಸೇರಿದೆ. ಮಕ್ಕಳ 
ಶಿಕ್ಷಣದ ಮೇಲೆ ಆಘಾತಕಾರಿ ಪರಿಣಾಮ ಚೀರಿರುವ ಕೋವಿಡ್‌- 
1೨ರ ಪರಿಸ್ಥಿತಿಯಿಂದ ವಾವು ಈಗಷ್ಟೇ ಪಾರಾಗಿ ಬಂದಿರುವ 
ಹಂತದಲ್ಲ ವಿಶೇಷವಾಗಿ. ಇದು ಬಹುಮುಖ್ಯ ಸಂಗತಿಯಾಗಿದೆ. 
ಇದರಿಂದಾಗಿ ಅವರ ನಡವಳಕೆಯಲ್ಲ ಬದಲಾವಣಿಗಳಾಗಿದ್ದವು 
ಮತ್ತು ಅವರ ಕಲಅಕಾ ಪ್ರಕ್ರಿಯೆಯಲ್ಲ ಅಸ್ಲಿರತೆ ಉಂಬಾಗಿತ್ತು. 
ಇದು ಬದಲಾಗಲು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಮಾತುಗಳಗೆ 
ಕಿವಿಯಾಗಬೇಕು ಮತ್ತು ಅವರೊಂದಿಗೆ ಉತ್ತಮ ಸಂಬಂಧವನ್ನು 
ಹೊಂದಲು ಕಾರ್ಯನಿವರ್ಹಿಸಬೇಕು. ಮಕ್ಕಳ ಯೋಗಕ್ಷೇಮದ 
ಈ ಅಂಶವನ್ನು ನಿರ್ವಹಿಸಲು ನಾವು ಮೂರು ಕಾರ್ಯಕ್ರಮಗಳ 
ಮೇಲೆ ಗಮನವನ್ನು ಹರಿಸಿದ್ದೇವೆ. 


ಎಸ್‌ಇಎಲ್‌ ಗೆ ಮೂರು ಕಾರ್ಯಕ್ರಮಗಳು 
ವಿದ್ಯಾ ಪ್ರವೇಶ 


ಒಂದು ಮತ್ತು ಎರಡನೇ ತರಗತಿಗಳಗೆ ಹತ್ತು ವಾರಗಳ 
ಅಲ್ತಾವಧಿ ಕಾರ್ಯಕ್ರಮವಾಗಿ 'ವಿದ್ಯಾ ಪ್ರವೇಶ' ಎಂಬ 
ವಿಧಾನವನ್ನು ಜಾರಿಗೆ ತರಲಾಯುತು. 'ಸ್ವಾಗತಿಸು ಮತ್ತು 
ಭೇಟಯಾಗು' (Greet & Meet) ಎಂಬ ಈ ಉಪಕ್ರಮದಲ್ಲ 
ಶಿಕ್ಷಕರು ಪ್ರತಿ ದಿನವೂ ವಿಭನ್ನ ರೀತಿಯಲ್ಲ ಮಕ್ಕಳನ್ನು 
ಸ್ವಾಗತಿಸುವ ಮಾದರಿಯನ್ನು  ವಿನ್ಯಾಸಗೊಳಸಿದ್ದರು. 
ತರುವಾಯ ಮಕ್ಕಳು ತರಗತಿಯಲ್ಲ ಸೇರಿ ತಮ್ಮ ದಿನಚರಿ. 
ಕುಟುಂಬ, ಆಸಕ್ತಿಗಳು ಅಥವಾ ಅವರು ಹಂಚಿಕೊಳ್ಳಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಇ 
5 
[C 


ಬಯಸಿದ ಇನ್ನೂ ಅನೇಕ ಸಂಗತಿಗಳ ಬಗ್ಯೆ ಮಾತನಾಡಿದರು. 
ಈ ಅವಕಾಶ ಮಕ್ಕಳಗೆ ಅನೇಕ ಅನುಭವಗಳನ್ನು ಹಂಚಿಕೊಳ್ಳಲು 
ವೇದಿಕೆಯನ್ನು ಒದಗಿಸಿದ್ದು ಮಾತ್ರವಲ್ಲದೆ ಶಿಕ್ಷಕರಿಗೂ ಕೂಡ 
ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು. ಅವರ ದಿನನಿತ್ಯದ 
ಚಟುವಟಕೆಗಳು, ಮನೆಯ ವಾತಾವರಣವನ್ನು ತಿಆದುಕೊಳ್ಳಲು 
ಉತ್ತಮ ಅವಕಾಶ ಒದಗಿಸಿತು. 


ಶಿಕ್ಷಕರು ಮಕ್ಕಳನ್ನು ನಗುನಗುತ್ತಾ ಬರಮಾಡಿಕೊಂಡಿದ್ದರಿಂದ. 
ಅವರ ಕೈ ಕುಲುಕಿದ್ದರಿಂದ ಮತ್ತು ಅವರನ್ನು ಅಪ್ಪಿ 
ಸ್ತಾಗತಿಸಿದ್ದರಿಂದ ಮಕ್ಕಳು ಈ ಕಲಾಪವನ್ನು ಬಹುವಾಗಿಯೇ 
ಇಷ್ಟಪಟ್ಟರು. ಇಂತಹ ಭಾವಸೂಚಕಗಳು (ಪ್ರestures) 
ಮಕ್ಕಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಲು ಮುಖ್ಯ 
ಮತ್ತು ಮಕ್ಕಳ ಭಾವನೆಗಳಗೆ ಪ್ಪಂದಿಸಲು ಶಿಕ್ಷಕರಿಗೆ 
ಸಹಕಾರಿಯಾದವು. ನಮಗೆಲ್ಲ ತಿಆದಿರುವಂತೆ ಸಮಾಜೋ- 
ಭಾವನಾತ್ಮಕ ಕಳಕಳಗಳನ್ನು (s0cio-emotional Concerns) 
ನಿಭಾಯುಸುವುದು ಕೇವಲ ಒಂದು ಬಾರಿಯ ಚಟುವಟಕೆಯಲ್ಲ 
ಮತ್ತು ಅದನ್ನು ಬೋಧನೆ- ಕಅಕೆ ಪ್ರಕ್ರಿಯೆಯೊಂದಿಗೆ 
ಒಲ್ಲಾರೆಯಾಗಿ ನೋಡಬೇಕಾಗುತ್ತದೆ. ಈ ಪ್ರಕ್ರಿಯೆ 
ಮುಂದುವರಿದಿರುವಂತೆ ಮಕ್ಕಳ ಭಾವನಾತ್ಮಕ ಅಗತ್ಯಗಳನ್ನು 
ನಿಭಾಯುಸುವ ನಿಟ್ಟನಲ್ಲ ಇತರ ಕಾರ್ಯತಂತ್ರಗಳನ್ನು ಜಾರಿಗೆ 


ತರಲಾಯುತು. ಇವುಗಳಲ್ಲಿ ಕೆಲವೆಂದರೆ ಕತೆಗಳನ್ನು 
ಹೇಳುವುದರ ಮೂಲಕ ವಿವಿಧ ಭಾವನೆಗಳನ್ನು 
ವ್ಯಕ್ತಪಡಿಸುವುದು ಮತ್ತು ತರಗತಿಯಲ್ಲ ಭಾವನೆಗಳಗೆ 


ಸಂಬಂಧಿಸಿದ ನಕಾಶೆಗಳನ್ನು ತೂಗುಹಾಕುವುದರಿಂದ ಮಕ್ಕಳು 
ನಾನಾ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು, ಅನುಭವಿಸಲು 
ಮತ್ತು ಅವುಗಳಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎಂಬುದನ್ನು 
ತಿಆದು ಕೊಳ್ಳಲು ಸಹಾಯವಾಗುತ್ತದೆ. 


ನಾವು ಶಿಕ್ಷಕರೊಂದಿಗೆ ಈ ಚರ್ಚೆಗಳನ್ನು ಆರಂಭಸಿದ್ದು ನಮ್ಮ 
ಮುಂದಿನ ಎಲ್ಲ ಕಾರ್ಯಕ್ರಮಗಕಲ್ಲ ಈ ಅಂಶಗಳನ್ನು 
ಸೇರಿಸಲು ಯೋಜನೆ ಮಾಡಿದ್ದೇವೆ. ಆದರೆ, ಕಅಕೆಯಲ್ಲ ಮಕ್ಕಳ 
ಆಸಕ್ತಿಯ ಕೊರತೆ ಮತ್ತು ಗಣನೀಯವಾಗಿ ಕುಸಿದಿರುವ 
ಏಕಾಗ್ರತೆ ಮುಂತಾದ ಕೆಲವು ಸವಾಲುಗಳನ್ನು ಮೀರಬೇಕಾಗಿದೆ. 


ಮಳೆಜಲ್ಗು 
ನಾಲ್ಗರಿಂದ ಎಂಟನೇ ತರಗತಿಯ ಮಕ್ಕಳಗೆ ನಾವು ಆರಂಭನಸಿದ 


ಇನ್ನೊಂದು ಕಾರ್ಯಕ್ರಮವೆಂದರೆ 'ಮಳೆಬಲ್ಲು'. ಶಾಲೆಗೆ 
ಬರುವಂತೆ ಮಕ್ಕಳನ್ನು ಉತ್ತೇಜಸುವುದು ಈ ಕಾರ್ಯಕ್ರಮದ 


ಮುಖ್ಯ ಉದ್ದೇಶವಾಗಿತ್ತು. ತರಗತಿಯಲ್ಲ ಉತ್ತಮ ನಿರ್ವಹಣೆ 
ತೋರುವುದು, ಶಾಲೆಗೆ ಬಂದು ತರಗತಿಯೊಳಗೆ 
ಕುಅತುಕೊಳ್ಳುವುದೇ ಅತ್ಯ೦ತ ನಿರಾಯಕ. ಇದು 
ಸಂಪೂರ್ಣವಾಗಿ ಚಟುವಟಕೆ ಆಧಾರಿತವಾದ ಕಾರಣ ಮಕ್ಕಳು 


ಈ ಕಾರ್ಯಕ್ರಮದಲ್ಲ ಅತ್ಯಂತ ಖುಷಿಯುಂದ ತಮ್ಮನ್ನು 


ತೊಡಗಿಸಿಕೊಂಡರು. ಪಾಲಕರು ಶಾಲೆ ಮತ್ತು ಮಕ್ಕಳಂದ 
ಅತಿಯಾದ ನಿರೀಕ್ಷೆಯನ್ನು ಮಾಡುವುದರಿಂದ ಮಕ್ಕಳಗೆ ಶಿಕ್ಷಣ 
ನೀಡಿದಂತೆ ಪಾಲಕರಿಗೆ ಅರಿವು ಮೂಡಿಸುವುದು ಕೂಡ 
ಬಹುಮುಖ್ಯ ಎಂದು ಶಿಕ್ಷಕರಲ್ಲೊಬ್ಬರು ಅಭಿಪ್ರಾಯಪಟ್ಟರು. 
ಮಕ್ಕಳ ಕಲಕೆಯ ಗತಿಯ ಬಣ್ಣೆ ಶಿಕ್ಷಕರಿಗೆ ಯಾವತ್ತೂ ಕಳಕಳ 
ಇದ್ದೇ ಇರುತ್ತದೆ ಎಂಬುದನ್ನು ಪಾಲಕರು ಅರ್ಥ 
ಮಾಡಿಕೊಳ್ಳಬೇಕು. ಯಾಕೆಂದರೆ ಕಅಕೆಯಲ್ಲ ಸುಧಾರಣೆ 
ಎನ್ನುವುದು ಸುದೀರ್ಷ ಪ್ರಕ್ರಿಯೆ, ಮಕ್ಕಳ ಭಾವನಾತೃಕ 
ಯೋಗಕ್ಷೇಮದ ಹಿನ್ನೆಲೆಯಲ್ಲ ಅದನ್ನು ಅತ್ಯಂತ ಸೂಕ್ಷ್ಯವಾಗಿ 
ನಿಭಾಯಿಸಬೇಕಾಗುತ್ತದೆ. 


ಶಾಲೆಗೆ ಹೋಗುವ ಮೊದಲ ತಲೆಮಾರಿನ ಮಕ್ಕಳಾದರೆ ಅವರಿಗೆ 
ಶಾಲಾ ಸಮಯದ ಬಳಕ ಹಪಿದು-ಕಲಕೆ ವಿಚಾರದಲ್ಲ ಯಾವುದೇ 


ಸಹಾಯ ಸಿಗುವುದಿಲ್ಲ. ಹಾಗಾಗಿ ಶಿಕ್ಷಕರ ಕಾರ್ಯ 


ಕಠಿಣವಾಗಿರುತ್ತದೆ ಮತ್ತು ಅಗತ್ಯವಿರುವ ಫಅತಾಂಶವನ್ನು 


ಪಡೆಯಲು ಅವರು ಅತ್ಯಂತ ಸೂಕ್ಷವಾಗಿ ಕೆಲಸ 
ಮಾಡಬೇಕಾಗುತ್ತದೆ. ಶಿಕ್ಷಕರ ಇಂತಹ ಕಳಕಳಗಳಂದಲೂ 


7) 7> Sal 7] STE 


VW 


ಮಕ್ಕಳ ಸಾಮಾಜಕ ಮತ್ತು ಭಾವನಾತ್ಮಕ ಅಗತ್ಯಗಳನ್ನು 


ಪೂರೈಸಲು ಸಾಧ್ಯ. 
ನಲ ಕಲ 


ಮೂರು ವರ್ಷ ವಯಸ್ಸಿನ ಮಕ್ಕಳು ಠ ನಲ-ಕಲಅ ಪ್ರಕ್ರಿಯೆಯಲ್ಲ 
ಭಾಗಿಯಾಗುತ್ತಾರೆ. ಇದು ಸಂಪೂರ್ಣವಾಗಿ ಚಟುವಟಕೆ 
ಆಧಾರಿತವಾದುದು ಮತ್ತು ಸಹ ಮಕ್ಕಳೊಂದಿಗೆ ಕಅಯುವುದು. 
ಅಂದರೆ ಇದರಲ್ಲ ನಿರ್ದಿಷ್ಟವಾದ ರೂಪವ ವ್ಯವಸ್ಥೆ ಸ್ಲೆಯುರುವುದಿಲ್ಲ. 
ಮಕ್ಕಳು ಅತ್ತಿತ್ತ ಅಡ್ಡಾಡುತ್ತಲೇ ತಮ್ಮ ಸಹಪಾಠಿಗಳೊಂದಿಗೆ 
ಬೆರೆಯುತ್ತ Sec ಹಾಡುಗಳನ್ನು 
ಹಾಡಬೇಕಾಗುತ್ತದೆ. ಶಿಕ್ಷಕ ಕೂಡ ಗುಂಪಿನಲ್ಲ/ ವೃತ್ತದಲ್ಲ 
ಕುಳತಿರುತ್ತಾರೆ. ಅವರದ್ದು ಸುಗಮಕಾರರ ಕೆಲಸ. ಇದು ಮಕ್ಕಳ 
ಭಾವನಾತ್ಕಕ ಅಗತ್ಯಗಳನ್ನು ಪೂರೈಸುವ ರೀತಿ ಕೂಡ ಹೌದು. 
ಶಿಕ್ಷಕಿಯೊಬ್ಬರು. ತಮ್ಮ ಶಾಲೆಯಲ್ಲ ಕಅಆಕಾ ಪ್ರಕ್ರಿಯೆಯ 
ಪ್ರತಿಯೊಂದು ಹಂತದಲ್ಲಯೂ ಕೂಡ ತಮ್ಮ ಭಾವನೆಗಳನ್ನು 
ವ್ಯಕ್ತಪಡಿಸಲು ಮಕ್ಕಆಗೆ ಅವಕಾಶಗಳನ್ನು ನೀಡುವುದರ 
ಮೂಲಕ ಭಯ ಮುಕ್ತ ವಾತಾವರಣವನ್ನು ಸೃಷ್ಟಿಸುವುದರ 
ಜೊತೆಗೆ ಪ್ರತಿಯೊಂದು ಸಣ್ಣಸಣ್ಣ ಸಂಗತಿಗಳನ್ನೂ ಕೂಡ 


ಉದಾಹರಣಿಯೊಂದಿಗೆ ತಿಆಸುವ ಕೆಲಸ ಮಾಡುತ್ತೇನೆ ಎಂದು 
ತಿಆಸಿದರು. ಉದಾಹರಣಿಗೆ ಮಕ್ಕಳು ಶಾಲಾ ಆವರಣದೊಳಗೆ 
ಕಸದಬುಳ್ಟಗೆ 


ಕಸವನ್ನು ಎಸೆದಾಗ ಆಕೆ ಅದನ್ನು ಹೆಕಿ 
ರ 


we, 
್ನ Wa 
ವರಗ * 


SN 8 EN ‘gi 


& 


ಚಿತ್ರ 1: ಮಕ್ಕಳು ಸ್ಥಾನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವ ಚಟುವಟಿಕೆಯಲ್ಲಿ ತೊಡಗಿರುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


55 


56 


ಹಾಕುತ್ತಾರೆ. ಅದಾದ ಬಳಕ ಆಕೆ ಅದನ್ನು ಮಾಡಬೇಕಾಗಲಲ್ಲ. 
ಮಕ್ಕಳೇ ಅದನ್ನು ಅನುಸರಿಸಿ. ಕಸದ ಬುಟ್ಟಯಲ್ಲ ಕಸ ಹಾಕುವ 
ಅಭ್ಯಾಸವನ್ನು ಬೆಳೆಸಿಕೊಂಡರು. ಇದರ ಜೊತೆಗೆ ಮಕ್ಕಳು ತಪ್ಪು 
ಮತ್ತು ಸರಿಯನ್ನು ತಿಆದುಕೊಳ್ಳಲು ತಮ್ಮ ಮಾತೃಭಾಷೆಯಲ್ಲಿ 
ಕತೆಗಳು ಮತ್ತು ಜಾನಪದ ಕತೆಗಳನ್ನು ಹೇಳದರು. 
ತರಗತಿಯಲ್ಲ ಮೌಲ್ಯಗಳನ್ನು ಕಅಯುವುದು ಮತ್ತು ಮಕ್ಕಳ 


ಸಂಪರ್ಕಿಸಬಹುದು. 


VW 


ಸಾಮಾಜಕ ಮತ್ತು ಭಾವನಾತೃಕ ಯೋಗಕ್ಷೇಮದ ಮಹತ್ವದ 
ಬಗ್ಗೆ ತಿಅದುಕೊಳ್ಳುವುದು ಅವರ ಬೆಳವಣಿಗೆಯ ಮೇಲೆ 
ಪರಿಣಾಮವನ್ನು ಜರುವುದಲ್ಲದೆ ಬೋಧನೆ- ಕಲಕಾ 
ಪ್ರಕ್ರಿಯೆಯಲ್ಲ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. 


ನಿರ್ಮಲಾ ಡಿ ಅವರು ಕಲಬುರಗಿ ಜಲ್ಲೆಯ ಜೇವರ್ಗಿ ವಲಯದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಸಂಪನ್ಯೂಲ ವ್ಯಕ್ತಿ. ಬೆಂಗಳೂರು 
ವಿಶ್ವವಿದ್ಯಾಲಯದಿಂದ ಗಣಿತದಲ್ಲ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಸಂಗೀತಾಸಕ್ತರಾಗಿರುವ ಇವರು ಹಾಡುವುದರಲ್ಲ ಮತ್ತು 
ಸಾಹಿತ್ಯೇತರ ಬರಹಗಳನ್ನು ಓದುವುದರಲ್ಲ ಆಸಕ್ತಿ ಹೊಂದಿದ್ದಾರೆ. ಅವರನ್ನು ಃrmala@azimpremjifoundation.org ಮೂಲಕ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಅನುವಾದ: ಮಂಜುನಾಥ್‌ಚಾಂದ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


